ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಹೊಸದಾಗಿ ರಚನೆಯಾಗಿರುವ ತಾಲ್ಲೂಕುಗಳಲ್ಲಿ ಕಛೇರಿಗಳು ಪ್ರಾರಂಭಿಸದೆ ಇರುವುದು 


ಶ್ರೀರಫುನಾಥ್‌ರಾವ್‌ಮಲ್ಮಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 


241 (387) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ;- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಹೊಸದಾಗಿ ರಚನೆಗೊಂಡಿರುವ ತಾಲ್ಲೂಕುಗಳಲ್ಲಿ ಕಛೇರಿಗಳು ಪೂರ್ಣ ಪ್ರಮಾಣದಲ್ಲಿ 
ಪ್ರಾರಂಭಗೊಂಡಿದೆಯೇ ; (ವಿವರ ನೀಡುವುದು) 


(ಆ) ಪ್ರತ್ಯೇಕ ತಾಲ್ಲೂಕು ಪಂಚಾಯತ್‌ ಮತ್ತು ಕೆ.ಡಿ.ಪಿ. ಸಭೆಯನ್ನು ನಡೆಸಲು ಆದೇಶ ಮಾಡಲಾಗಿದೆಯೇ ; (ವಿವರ ನೀಡುವುದು) 


(ಇ) ಆದೇಶ ಹೊರಡಿಸದಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ಆದೇಶ ಹೊರಡಿಸಲಾಗುವುದು ; (ವಿವರ ನೀಡುವುದು) 


(ಈ) ಈ ಹೊಸ ತಾಲ್ಲೂಕಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆ ಮಾಡಲಾಗಿದೆ ; 
ಮಾಡದೇ ಇರುವಲ್ಲಿ ಕಾರಣಗಳೇನು ? (ವಿವರ ನೀಡುವುದು) 


